`ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರ: ಬಸವರಾಜ ಪಾಟೇಲ್‌ ಇಟಗಿ (ಸ್ಥಳೀಯ 
| ಸಂಸ್ಕೆಗಳ ಕೇತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 901 (0120) 
ಉತ್ತರಿಸಬೇಕಾದ ದಿನಾಂಕ 21.09.2021 - 
ಉತ್ತರಿಸಬೇಕಾದವರು. |] ನಗರಾಭಿವೃದ್ಧಿ ಸಜಿವರು 
ಕ್ರ ಪ್ರಶ್ನೆ ಉತ್ತರ 
ಸಂ. 
ಅ) | ರಾಯಚೂರು ಜಿಲ್ಲೆ ದೇವದುರ್ಗ| 
ಪಟ್ಟಣದ 2447 ಕುಡಿಯುವ ನೀರಿನ 
ಕಾಮಗಾರಿ ಪೂರ್ಣಗೊಂಡಿದ್ದು, ಹೌದು. 
Distribution Line ಗಳಿಗೆ ಹಣದ ಕೊದತೆ } 
ಉಂಟಾಗಿರುವುದು. ಸರ್ಕಾರದ 
ಗಮನಕ್ಕೆ ಬಂದಿದೆಯೆಣ 
ಆ) | ಬಂದಿದಲ್ಲಿ ಸರ್ಕಾರ ಕೈಗೊಂಡ! ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಿಣದ 
ಕುಮಗಳೇನು; | ನಿರಂತರ ಕುಡಿಯುವ ಬೀರು ಸರಬರಾಜು 
ಕಾಮಗಾರಿಯ ' ರೂ701400 ಲಕ್ಷಗಳ 
——— —ಲ ಅಂದಾಜು ಪಟ್ಟೆಗೆ ಸರ್ಕಾರದ ಆದೇಶ ಸ೦ಖ್ಯೆ: 
%) | Distribution Line ಎ 
ಪೂರ್ತಿಗೊಳಿಸುವುದು ಯಾವಾಗ? ನಅಇ 05 ಯು.ಡಬ್ಬ್ಯ್ಯೂ.ಎಸ್‌ 2021 (ಭಾ-1), 
, ದಿನಾಂಕ: 03-06-2021 ರಲ್ಲಿ ಆಡಳಿತಾತ್ಮಕ 
(ವಿವರ ನೀಡುವುದು) RL ALA 
ಅನುಮೋದನೆ ನೀಡಲಾಗಿರುತ್ತದೆ. ಸದರಿ 
ಕಾಮಗಾರಿಯ ಟೆಂಡರ್‌ ಪ್ರಕ್ರಿಯೆಯನ್ನು 
ಡಿಸೆ೦ಬರ್‌-2021 ರಲ್ಲಿ ಕೈಗೊಳ್ಳಲಾಗುವುದು. 


ಸಂಖ್ಯೆ: ನಅಇ 158 ಯುಎಂ೦ಎಸ್‌ 2021 


A 
ee KS 
(ಬಿಎಬಸಭರಾಜ) 
ನಗರಾಭಿವೃದ್ದಿ ಸಚಿವರು 


್‌ 


